ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಸೋಮವಾರ, ದಿನಾ೦ಕ: 14ನೇ ಡಿಸೆ೦ಬರ್‌, 2020 


ಉನ್ನತ ಶಿಕಣ ಇಲಾಖೆಯ ಕಾಲೇಜುಗಳ ಪ್ರಾರಂಭ ಮಾಡುವ ಬಗ್ಗೆ 
ಶ್ರೀ ಹೆಚ್‌.ಎಂ. ರಮೇಶ ಗೌಡ (ವಿಧಾನಸಭೆಯಿಂದ ಚುನಾಯಿತರಾದವರು) :- 


578(643) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ, ಜೈವಿಕ 
ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು 
ಜೀವನೋಪಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ಕಾಲೇಜುಗಳು ಮರು ಆರಂಭವಾಗಿದ್ದು ಎಷ್ಟು ಕಾಲೇಜುಗಳು ಕಾರ್ಯಾರಂಭ ಮಾಡಿವೆ; 
ಎಷ್ಟು ವಿದ್ಯಾರ್ಥಿಗಳ ದಾಖಲಾತಿ ಆಗಿದೆ; (ವಿವರ ನೀಡುವುದು) 


(ಆ) ನವೆಂಬರ್‌ 17 ರಂದು ಪದವಿ ಮತ್ತು ಉನ್ನತ ಪದವಿ ಕಾಲೇಜುಗಳ ಮರು ಆರಂಭದ ಸರ್ಕಾರದ 
ಆದೇಶಕ್ಕೂ ಮೊದಲೇ ರಾಜ್ಯದ ಕೆಲವು ಕಾಲೇಜುಗಳು ಆರಂಭಿಸಿರುವುದು ಸರ್ಕಾರದ ಗಮನಕೆ ಬಂದಿದೆಯೇ; 
ಬಂದಿದ್ದಲ್ಲಿ, ಆ ಕಾಲೇಜುಗಳ ವಿರುದ್ಧ ಯಾವ ಕ್ರಮ ಕೈಗೊಳ್ಳಲಾಗಿದೆ ; 


Om! 


(ಇ) ಕಾಲೇಜುಗಳ ವಿದ್ಯಾರ್ಥಿ ಮತ್ತು ಬೋದಕ ಸಿಬ್ಬಂದಿಗಳಿಗೆ ರ್ಯಾಪಿಡ್‌ ್ಯಂ೦ಟೆಜನ್‌, ಆರ್‌.ಟೆ.ಪಿ.ಸಿ.ಆರ್‌ 
ಅನ್ನು ಸೂಕವಾಗಿ ನಡೆಸಲಾಗಿದೆಯೆಳಿ; (ಮಾಯಿತಿ ನೀಡುವುದು) 


(ಈ) ರಾಜ್ಯದ ತಾಲ್ಲೂಕು ಕೇಂದ್ರಗಳ ಎಷ್ಟು ಕಾಲೇಜುಗಳು ಈಗಾಗಲೇ ಕಾರ್ಯಾಚರಣೆ ಆರಂಭಿಸಿವೆ; (ಬಿವರ 
ನೀಡುವುದು) 


(ಉ) ತಾಲ್ಲೂಕು ಕೇಂದ್ರಗಳ ಕಾಲೇಜುಗಳ ಸ್ಯಾನಿಟೈಸೇಷನ್‌ಗೆ ವೆಚ್ಚವಾಗಿರುವ ಹಣವೆಷ್ಟು; ಕಾಲೇಜುಗಳಲ್ಲಿ 
ಥರ್ಮಲ್‌ ಸ್ಕ್ಯಾನಿಂಗ್‌ ವ್ಯವಸ್ಥೆ ಸಮರ್ಪಕವಾಗಿದೆಯೇ? (ಮಾಹಿತಿ ನೀಡುವುದು) 


